ಕರ್ನಾಟಕ ವಿಧಾನ ಪರಿಷತ್ತು 


ಕ 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


: 184 


ಮಾಡಲು ಯಾವ ವ್ಯವಸ್ಥೆಗಳು 
ಅಸ್ತಿತ್ವದಲ್ಲಿವೆ(ವಿವರ ನೀಡುವುದು) 


1. 
2. ಸದಸ್ಯರ ಹೆಸರು ; ಶ್ರೀ ಪಿ.ಆರ್‌.ರಮೇಶ್‌ 
3. ಉತ್ತರಿಸಬೇಕಾದ ದಿನಾಂಕ : 08.12.2020 
4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
3 ಪಕ್ಷ ಉತ್ತರ 
ಆ 7ರಾಜ್ಯದಲ್ಲಿಕೃತರು ಚೆಳದ ಕೃಷ ಮಾರಾಟ ಇಲಾಖೆಯು `ಕರ್ನಾಟಕ ಕೃಷಿ ಉತ್ಪನ್ನ 
ತೋಟಗಾರಿಕಾ ಬೆಳೆಗಳನ್ನು | ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) 
ಸಮರ್ಪಕವಾಗಿ ಮಾರಾಟ 


ಅಧಿನಿಯಮ 1966ನ್ನು ಜಾರಿಗೊಳಿಸುತ್ತಿದೆ. ಇದರಡಿಯಲ್ಲಿ 162 
ಕೃಷಿ. ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ರಾಜ್ಯದಲ್ಲಿ 
ಸ್ಥಾಪಿಸಲಾಗಿದೆ. ಇದರ ಜೊತೆಗೆ 352 ಉಪ ಮಾರುಕಟ್ಟೆಗಳಿವೆ. 
ಅಧಿಸೂಚಿಕ ಕೃಷಿ ಉತ್ಪನ್ನಗಳ ಸಗಟು ವಹಿವಾಟನ್ನು 
ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ನಡಸುವ ಜವಾಬ್ದಾರಿಯನ್ನು 
ಮಾರುಕಟ್ಟೆ ಸಮಿತಿಗಳು ಹೊಂದಿರುತ್ತವೆ. 


ರಾಜ್ಯದಲ್ಲಿ 646 ಗ್ರಾಮೀಣ ಸಂತೆಗಳನ್ನು ಅಭಿವೃದ್ಧಿಪಡಿಸಿ 
ಗ್ರಾಮ ಪಂಚಾಯ್ತಿಗಳಿಗೆ ಹಸ್ತಾಂತರಿಸಲಾಗಿದೆ. 


ರೈತರು ತಾವ್ಣು ಬೆಳೆದ ಉತ್ಪನ್ನಗಳನ್ನು ತಮ್ಮ ಫಾರಂ 
ಗೇಟ್‌ ಹತ್ತಿರದಲ್ಲಿಯೇ” ನೇರವಾಗಿ ಮಾರಾಟ ಮಾಡಲು 
ಪರ್ಯಾಯ ಮಾರುಕಟ್ಟೆ ವ್ಯವಸ್ಥೆಗಳಾದ ನೇರ ಖರೀದಿ 
ಕೇಂದ್ರಗಳ ಸ್ಥಾಪನೆಗೆ ಅವಕಾಶ, ರೈತ-ಗ್ರಾಹಕ ಮಾರುಕಟ್ಟೆಗಳ 
ಸ್ಥಾಪನೆ, ಉಗ್ರಾಣ ಆಧಾರಿತ ಮಾರಾಟ ಚಟುವಟಿಕೆಗಳಿಗೆ 


ಉತ್ಪನ್ನಗಳಲ್ಲಿ ವ್ಯವಹರಿಸಲು ಈವರೆಗೆ 62 ನೇರ ಖರೀದಿ 
ಕೇಂದ್ರಗಳ ಸ್ಥಾಪನೆಗಾಗಿ ಲೈಸೆನ್ಸ್‌ ಮಂಜೂರು ಮಾಡಿದ್ದು, 
ಕಾರ್ಯನಿರ್ವಹಿಸುತ್ತಿವೆ. ಇದರಿಂದಾಗಿ ಪ್ರಾಥಮಿಕ 
ಉತ್ಪಾದಕರಾದ ರೈತರಿಗೆ ತಮ್ಮ ಉತ್ಪನ್ನಗಳನ್ನು ಸಾಗಣೆ 


ಗಮನಕ್ಕೆ ಬಂದಿದೆಯ; ಬಂದಿದ್ಧಲ್ಲಿ 
ಸರ್ಕಾರದ ಕ್ರಮವೇನು; 


ಮಾಡಲು ಮತ್ತು ಸಾಗಾಣಿಕೆ ವೆಚ್ಚ ಕಡಿಮೆಗೊಳ್ಳಲು 
ಸಾಧ್ಯವಾಗುತ್ತದೆ. 

ಈ ತನನಗಾರಕಾ ಪಕಗ್‌ನ್ನ] ರಾಡ್‌ ಸಷ ದತ್ಸನ್ನ' ಮಹಾರಾಷ್ಟ "ವ್ಯವಹಾರ 
ಸಮರ್ಪಕವಾಗಿ ಹಾಗೂ ಸೂಕ್ತ | (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರಡಿಯಲ್ಲಿ 
ಬೆಲೆಗೆ ಮಾರಾಟ ಮಾಡಲು |;್ನ ಉತ್ತನ್ನ ಮಾರುಕಟ್ಟೆ ಸಮಿತಿಗಳನ್ನು ಸರ್ಕಾರವು ಸ್ಥಾಪಿಸಿ 
ಪೂರಕ ವ್ಯವಸ್ಥೆಗಳ ಕೊರತೆ [ಫಿ ಭ್‌ _ p {4 
per "$ 5ತರು | ಸತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಸದರಿ ಸಮಿತಿಗಳ 

ಸ ನು ) 
ಪರಿಶಪಿಸುತ್ತಿರುವುದು ಸರ್ಕಾರದ | “ಡಳಿತವನ್ನು ಕೈತ ಪ್ರತಿನಿಧಿಗಳ ಮೇಲ್ವಿಚಾರಣೆಯಲ್ಲಿ ನಡೆಸಲು 


ಅವಕಾಶಿಸಲಾಗಿದೆ. 


ಹಾರ ಮಿ 


'ಕಾಯ್ದಯಡಿ:-- ಅವಕಾಶ: ಕಲ್ಪಿಸಲಾಗಿದೆ. ಅಧಿಸೂಚಿತ:---ಕೃಷಿ-|...... 


ವ- 


ಮಾರುಕಟ್ಟೆ ಪಾಂಗಣಗಳಲ್ಲಿ ಅಧಿಸೂಚಿತ ಕೃಷಿ | 
ಉತ್ತನ್ನಗಳ ಸಗಟು ವಹಿವಾಟು ನಡೆಸಲು ಅವಕಾಶ 
ಕಲ್ಪಿಸಲಾಗಿದೆ. ಮಾರುಕಟ್ಟೆ. ಸಮಿತಿಗಳು ಅಧಿಸೂಚಿತ ಕೃಷಿ 
ಉತ್ಪನ್ನಗಳ ದರಗಳನ್ನು ನಿಗಧಿಪಡಿಸುವುದಿಲ್ಲ. ಟೆಂಡರ್‌ ಪದ್ಧತಿ, 
ಬಹಿರಂಗ ಹರಾಜು, ಪರಸ್ಪರ ಒಪ್ಪಂದ ಮೂಲಕ ತಮ್ಮ 
ಉತ್ಪನ್ನಗಳನ್ನು ರೈತರು ಮಾರಾಟ ಮಾಡಲು ಕಾಯ್ದೆಯಲ್ಲಿ 
ಅಪಕಾಶಿಸಿದೆ. 


ಕ ತೋಟಗಾರಿಕಾ `ಚೆಳೆಗಳನ್ನು 
| ಮಾರಾಟ ಮಾಡಲು 
ವ್ಯಾಪ್ತಿಯಲ್ಲಿರುವ ಹಾಪ್‌ಕಾಮ್ಸ್‌ 
(ಎಪಿಎಂಸಿ) ವ್ಯಾಪಾರ ಮಳಿಗೆಗಳ 
ರೀತಿಯಲ್ಲಿ ರಾಜ್ಯದ ಜಿಲ್ಲಾ ಮತ್ತು 
ತಾಲ್ಲೂಕು ಹಂತದ ಪಟ್ಟಣಗಳಲ್ಲಿ 


ನಗರ. 


ತೋಟಗಾರಿಕಾ `ಬೆಳೆಗಳನ್ನು "ಮಾರಾಟ `'ಮಾಡಲು ನಗರ 
ಪ್ರಾಪಿಯಸ್ಲಿರುಷ  ಹಾಪ್‌ಕಾಪ್ಸ್‌ ವಾಪಾರ ಮನಿಗೆಗಳ 
ರೀತಿಯಲ್ಲಿ ರಾಜ್ಯದ ಜಿಲ್ಲಾ ಮತ್ತು ತಾಲ್ಲೂಕು ಹಂತದ 
ಪಟ್ಟಣಗಳಲ್ಲಿ ಹಾಪ್‌ಕಾಮ್ಸ್‌ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ. 
ವಿವರ ಅನುಬಂಧ-1ರಲ್ಲಿ ಒದಗಿಸಿದೆ. 


ಸ್ಲಾಪಿಸಲು ಸರ್ಕಾರ ಚಿಂತನೆ 

ನಡೆಸಿದೆಯೇ;(ವಿವರ 

ನೀಡುವುದು) 

ತೋಟಗಾರಿಕಾ ಬೆಳೆಗಳನ್ನು ಕರ್ನಾಟಕ ೩ ಉತ್ಪನ್ನ ಮಾರುಕಚ್ಟಿ "ವ್ಯವಹಾರ 
ಮಾರಾಟ ಮಾಡಲು ಬರುವ | (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರಡಿಯಲ್ಲಿ 
ರೈತರು ದಲ್ಲಾಳಿಗಳಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳನ್ನು ಸರ್ಕಾರವು ಸ್ಥಾಪಿಸಿ 
ಶೋಷಣೆಗೊಳಪಟ್ಟಿರುವ ರೈತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಸದರಿ ಸಮಿತಿಗಳ 


ಪ್ರಕರಣಗಳು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರದ ಕ್ರಮವೇನು? 


ಆಡಳಿತವನ್ನು ರೈತ ಪ್ರತಿನಿಧಿಗಳ ಮೇಲ್ವಿಚಾರಣೆಯಲ್ಲಿ ನಡೆಸಲು 


ಅವಕಾಶಿಸಲಾಗಿದೆ. ರಾಜ್ಯದಲ್ಲಿ 92 ಅಧಿಸೂಚಿತ ಕೃಷಿ 
ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣ ಕಕ್ಷೆಗೆ 
ಒಳಪಡಿಸಲಾಗಿದ್ದು, ಅವುಗಳಡಿ ತೋಟಗಾರಿಕಾ ಬೆಳೆಗಳು 


ಒಳಗೊಂಡಿದ್ದು, ಮಾರಾಟಕ್ಕಾಗಿ ಪ್ರಾಂಗಣಗಳಲ್ಲಿ ಮೂಲ ಭೂತ 
ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. 

ಕರ್ನಾಟಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 
75 ರನ್ವಯ ಕೃಷಿ ಉತ್ತನ್ನಗಳನ್ನು ಮಾರಾಟ ಮಾಡಿದ ದಿನವೇ 
ನಗದು ರೂಪದಲ್ಲಿ ಅಥವಾ ಚೆಕ್‌ ಮೂಲಕ ಹಣ 
ಪಾವತಿಸಬೇಕಿರುತ್ತದೆ ಎಂದು ನಿಬಂಧನೆ ಇರುತ್ತದೆ. ಕಲಂ 
75(2) ರನ್ನಯ ರೈತ ಮಾರಾಟಗಾರರಿಗೆ ನಿಗಧಿತ ಅವಧಿಯಲ್ಲಿ 
ಹಣ ಸಂದಾಯವಾಗದಿದ್ದಲ್ಲಿ ಸದರಿ ಕಾಯ್ದೆಯ ಕಲಂ 
3ರನ್ನಯ ಸಂಬಂಧಿಸಿದವರ  ಲೈಸೆನ್ಸ್‌ನ್ನು ರದ್ದುಗೊಳಿಸಲು 
ಕಾಯ್ದೆಯಲ್ಲಿ ಅವಕಾಶಿಸಲಾಗಿದೆ. 


ತ್ತಿ 


ಕಾಯ್ದೆ `ಕಠಂ18- ರಡಿಯಲ್ಲಿ "ಮಾರಾಟಗಾರನಿಗೆ 
ಬೆಲೆ ಸಂದಾಯ ಮಾಡಲು ವಿಫಲನಾದಲ್ಲಿ ಅಪರಾಧ 
ನಿರ್ಣಯವಾದ ಮೇಲೆ 6 ತಿಂಗಳವರೆಗೆ ವಿಸ್ತರಿಸಬಹುದಾದ 
ಅವಧಿಯ ಕಾರವಾಸ ಶಿಕ್ಷೆಯಿಂದ ಮತ್ತು ಸಂದಾಯ 
ಮಾಡಬೇಕಾದ ಬೆಲೆಯ ಮೊತ್ತದ ಎರಡು ಪಟ್ಟು 
ಜುಲ್ಲಾನೆಯಿಂದ ದಂಡಿತನಾಗಲು ಮತ್ತು ಮೊದಲನೇ ಅಪರಾಧ 
ನಿರ್ಣಯದ ತರುವಾಯ ಉಲ್ಲಂಘನೆ ಮುಂದುವರೆದಲ್ಲಿ ಆ 
ಉಲ್ಲಂಘನೆಯ ಕಾಲದಲ್ಲಿ ಒಂದು ದಿನಕ್ಕೆ ಒಂದು ಸಾವಿರ 
ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಹೆಚ್ಚಿನ 
ಜುಲ್ಮಾನೆಯಿಂದ ದಂಡಿತನಾಗಲು ಅವಕಾಶಿಸಲಾಗಿದೆ. 


ಕರ್ನಾಟಕ ಕೃಷಿ ಉತ್ಸನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966ರ ಕಲಂ 
78 ರಡಿ ಕಮೀಷನ್‌ ಏಜೆಂಟರ ಕಮೀಷನ್‌ ಮತ್ತು 
ಹೊಣೆಗಾರಿಕೆ ಹಾಗೂ ಜವಾಬ್ದಾರಿಗಳನ್ನು ನಿಗಧಿಪಡಿಸಲಾಗಿದೆ. 
ಕಮೀಷನ್‌ ಏಜೆಂಟರ ಸೇವೆಯನ್ನು ಬಳಸಿಕೊಂಡಲ್ಲಿ 
ಕಮೀಷನನ್ನು ಆಹಾರ ಧಾನ್ಯಗಳು, ಬೇಳೆ ಕಾಳುಗಳು, ಎಣ್ಣೆ 
ಬೀಜಗಳು, ಸಾಂಬಾರು ಪದಾರ್ಥಗಳು, ತೋಟಗಾರಿಕಾ 
ಬೆಳೆಗಳು ಮುಂತಾದ ಉತ್ಪನ್ನಗಳಿಗೆ ಶೇ.2 ರಷ್ಟು ಹಾಗೂ ಶೀಘ್ರ 
ಹಾಳಾಗುವ ಹಣ್ಣು ಮತ್ತು ತರಕಾರಿ ಉತ್ಪನ್ನಗಳಿಗೆ ಶೇ.5ಕ್ಕೆ 
ಮೀರದಂತೆ ಕಮೀಷನ್‌ ಪಾವಕಿಸಲು ಕಾಯ್ದೆಯಲ್ಲಿ 
ನಿಗಧಿಪಡಿಸಲಾಗಿದೆ. ಯಾವುದೇ ಲೈಸೆನ್ಸ್‌ ಪಡೆದ ದಲಾಲರು 
ಈ ನಿಬಂಧನೆಗೆ ವಿರುದ್ಧವಾಗಿ ಹೆಚ್ಚಿನ ಕಮೀಷನ್‌ ಪಡೆಯಲು 
ಮುಂದಾದಲ್ಲಿ ರೈತರು ಅಥವಾ ವರ್ತಕರು ಮಾರುಕಟ್ಟೆ 
ಸಮಿತಿಗೆ ದೂರು ನೀಡಿದಲ್ಲಿ ಸಮಿತಿ ಈ ಬಗ್ಗೆ ಕಾನೂನು ಕ್ರಮ 
ವಹಿಸುತ್ತದೆ. 


ರೈತರಿಗೆ ತಮ್ಮ ಉತ್ಪನ್ನಗಳ ಮಾರಾಟವಾದ ದಿನದಂದೇ 
ಮಾರಾಟದ ಬೆಲೆ ಪಾವತಿ, ಸಮಿತಿಯ ಉಪ ನಿಯಮಗಳಲ್ಲಿ 
ಅವಕಾಶಿಸಿರುವಂತೆ ಮಾರಾಟದ ನಂತರದಲ್ಲಿ ತಕ್ಕಪಟ್ಟಿ 
ನೀಡುವಿಕೆ ಮುಂತಾದ ಕ್ರಮಗಳು ಜಾರಿಯಾಗುತ್ತಿರುವ ಬಗ್ಗೆ 
ಮಾರುಕಟ್ಟೆ ಸಮಿತಿಗಳು ತಮ್ಮ ಹಂತದಲ್ಲಿ ಮೇಲ್ವಿಚಾರಣೆ 
ನಡೆಸುತ್ತಿದೆ. ಈ ಬಗ್ಗೆ ಮಾರುಕಟ್ಟೆ ಸಮಿತಿಗಳಿಗೆ ಕಟ್ಟುನಿಟ್ಟಿನ 
ಕ್ರಮ ವಹಿಸಲು ಸುತ್ತೋಲೆ ನಿರ್ದೇಶನಳನ್ನು ನೀಡಲಾಗಿದೆ. 


ಕೆಲವು ದೂರುಗಳು ಸ್ಲೀಕೃತವಾಗಿದ್ದು, ಪ್ರಸ್ತುತ ಅವುಗಳನ್ನು 
ಬಗೆಹರಿಸಲಾಗಿದೆ. 


ಸಂಖ್ಯೆಸಿವ'6 ಎಂಆರ್‌ 3020 


RS 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


ಅನುಬಂಧ - 1 
ರಾಜ್ಯದ ಜಿಲ್ಲಾ ಮತ್ತು ತಾಲ್ಲೂಕು ಹಂತದ ಪಟ್ಟಣಗಳ ಹಾಹ್‌ ಕಾಮ್ಸ್‌ ಮಳಿಗೆಗಳ ವಿವರ 
ಕ್ರಮ] ಚಲ್ಲಗಳು ಜಿಲ್ಲಾಮಟ್ಟದ 1 ತಾಲ್ಲೂಕುಮಟ್ಟದ 1 ಒಟ್ಟ (ಪಂಖ್ಯೆಗಳವ್ಪಿ 
ಸಂ. ಮಳಿಗೆಗಳು (ಸಂ) | ಮಳಿಗೆಗಳು (ಸಂ) 
1 ಬೆಂಗಳೂರು 23 I 25. 238 
2. | ಬಾಗಲಕೋಟಿ 2 - r 2 
3. [ಬೆಳಗಾವಿ 8 r 1 r 9 
4. ಬಳ್ಳಾರಿ 9 1 10 
5. |ಬೀದರ್‌ 1 1 2 
6. | ಚಾಮರಾಜನಗರ 4 3 7 
7 | ಚಿತ್ರದುರ್ಗ 12 7 19 
8. [ದಾವಣಗೆರೆ 4 - 4 
9. |ಧಾರವಾಡ Ul 1 12 
10. [ಗದಗ 1 1 2 
1. [ಹಾಸನ 5 [ 5 10 
r Fl 
12. |ಕಲ್ಯುರ್ಗಿ 5 - 5 
13. |ಮಡಿಕೇರಿ 1 2 3 
14. | ಕೊಪ್ಪಳ 2 1 3 
15. ಮಂಡ್ಯ | 14 9. 23 
16. eres ಕನ್ನಡ 10 12 
17. | ಮೈಸೂರು 40 4 44 
18. | ರಾಯಚೂರು 1 2 3 
19. | ಶಿವಮೊಗ್ಗೆ 20 2 pe 
20. |ಶಿರಸಿ 5 r 8 13 
[2. | ತುಮಕೂರು 6 4 10 
[2 [ವನ n | ” 
ಒಟ್ಟು 385 79 464 


ವ್ಯವಸ್ಥಾಪಕ ಸ 


ಕೆ.ಹೆಚ್‌.ಎಫ್‌, 


pa 


